ಸದನದಲ್ಲಿ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 16ನೇ ಮಾರ್ಜ್‌, 2020 


ಹಿಂದುಳಿದ ವರ್ಗಗಳ ಬಗ್ಗೆ 


ಶ್ರೀ ಎಂ.ಸಿ. ವೇಣುಗೋಪಾಲ್‌ (ವಿಧಾನಸಭೆಯಿಂದ ಚುನಾಯಿತರಾದವರು) 


146 (1165) ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ 
ಸಜಿ ವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ- 


(ಅ) ಹಿಂದುಳಿದ ವರ್ಗಗಳ ವ್ಯಾಪ್ತಿಗೆ ಬರುವ ಸಮಾಜದ ಅಬಿವೃದ್ಧಿ ನಿಗಮಗಳು ಎಷ್ಟು ; ಅವುಗಳಿಗೆ 
ನೀಡಿರುವ ಅನುದಾನವೆಷ್ಟು ; ಎಷ್ಟು ಅಭಿವೃದ್ಧಿ ನಿಗಮಗಳು ಕಛೇರಿಗಳನ್ನು ಪ್ರಾರಂಭಿಸಿವೆ ; ಅದರ 
ಸಿಬ್ಬಂದಿ ಎಷ್ಟು ; 


(ಆ) ಸವಿತಾ ಸಮಾಜ ಮತ್ತು ಮಡಿವಾಳ ಸಮಾಜದ ಕಛೇರಿಗಳನ್ನು ಆರಂಭಿಸದಿರಲು ಕಾರಣಗಳೇನು ; 
ಸಿಬ್ಬಂದಿ ಹಾಗೂ ಅಧ್ಯಕ್ಷರು ಮತ್ತು ನಿರ್ದೇಶಕರನ್ನು ಇದುವರೆಗೂ ನೇಮಕ ಮಾಡದಿರಲು 
ಕಾರಣಗಳೇನು? (ವಿವರ ನೀಡುವುದು) 


